ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 679 
ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 


: ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 


: 17-09-2021. - 


ಉತ್ತರಿಸುವವರು : ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 
ಕ್ರಸಂ ಪ್ರತ್ನೆ' ಉತ್ತರ 
dl - 

(ಈ) ಜನ ಸಂಷ್ಯೆಗನಗುಣವಾಗ `ಡೊಡ್ಡ ಗ್ರಾಮ 
ಪಂಚಾಯಿತಿಗಳನ್ನು ಮೇಲ್ದರ್ಜೆಗೇರಿಸುವ ಹೌದು. 
ವಿಚಾರ ಸರ್ಕಾರದ ಮುಂದಿದೆಯೇ; 

(ಈ) ಗ್ರಾಮ ಪರಚಾಯತಿಗಳನ್ನು ಕರ್ನಾಟಕ `'ಪೌರ ಸಧಿಗಳ ಅಧಿನಿಯಮ, 7964 `ರನ್ನಯ ಗಾಮ 
ಮೇಲ್ದರ್ಜೆಗೇರಿಸಲು ಇರುವ | ಪಂಚಾಯತಿಗಳನ್ನು ಪಟ್ಟಣ ಪಂಚಾಯತಿಯನ್ನಾಗಿ ಪರಿವರ್ತಿಸುವ 
ಮಾನದಂಡಗಳೇನು; ಮಾನದಂಡಗಳು ಈ ಕೆಳಗಿನಂತಿವೆ. 

ಒಂದು ಪ್ರದೇಶದ ಜನಸಂಖ್ಯೆ 10000 ಕ್ಕಿಂತ ಕಡಿಮೆ ಇಲ್ಲದ ಮತ್ತು 
20000 ಸಾವಿರಕ್ಕಿಂತ ಹೆಚ್ಚಿಲ್ಲದ, 1 
2)ಒಂದು ಪ್ರದೇಶದಲ್ಲಿನ ಜನಸಂಖ್ಯೆಯ ಸಾಂದ್ರತೆಯು ಒಂದು 
ಚ.ಕಿ.ಮೀ. ಪ್ರದೇಶಕ್ಕೆ 400 ನಿವಾಸಿಗಳಿಗಿಂತ ಕಡಿಮೆ ಇಲ್ಲದ ಹೊರತು, 
3)ಕೃಷಿಯೇತರ ಚಟುವಟಿಕೆಗಳಲ್ಲಿನ ಉದ್ಯೋಗದ ಶೇಕಡಾವಾರು 
ಒಟ್ಟು ಉದ್ಯೋಗದ ಶೇ. 50 ಕ್ಕಿಂತ ಕಡಿಮೆ ಇಲ್ಲದ ಹೊರತು, 

| 
ಅಂತ ಪ್ರದೇಶವನ್ನು ಪಟ್ಟಣ ಪಂಚಾಯತಿಯನ್ಸಾಗಿ 
ಪರಿವರ್ತಿಸಲಾಗುತ್ತದೆ. 

ಪನ ಸ್ಥಹ ನಾವಾತ ಕಾಡ — 
ಗ್ರಾಮ ಪಂಚಾಯಿತಿಗಳು ನಿಗಧಿಗಿಂತ 
ಹೆಚ್ಚಿನ ಜನ ಸಂಖ್ಯೆಯನ್ನು ಹೊಂದಿದ್ದು, ಕಾಲಮಿತಿ ನಿರ್ದಿಷ್ಟಪಡಿಸಿರುವುದಿಲ್ಲ. 
ಅವುಗಳನ್ನು ಯಾವ ಕಾಲಮಿತಿಯೊಳಗೆ 
ಮೇಲ್ದರ್ಜೆಗೇರಿಸಲಾಗುವುದು; 

ಡಾ 'ಬನಗಾವಜಕ್ಲಹ ಹಾವ ಯಾವ 'ನಾಗಾವ 'ಸಕ್ಸಹಯ್‌ ಗನಳಗಾನ ತಾಲೂ ಇಕೆದಾಗ್‌ವಾಡ ಗ್ರಾಮ 


ದೊಡ್ಡ ಗ್ರಾಮ ಪಂಚಾಯಿತಿಗಳನ್ನು 
ಮೇಲ್ದರ್ಜೆಗೇರಿಸಲು ನಿರ್ಧರಿಸಲಾಗಿದೆ? 
(ತಾಲ್ಲೂಕುವಾರು ವಿವರ ಒದಗಿಸುವುದು) 


ಪಂಚಾಯತಿಯನ್ನು ಪರಿವರ್ತಿಸಲು ಪಂಚಾಯತ ಅಭಿವೃದ್ಧಿ! 
ಅಧಿಕಾರಿ, ಹಿರೇಬಾಗೇವಾಡಿ ಗ್ರಾಮ ಪಂಚಾಯತಿ ಇವರು ಯೋಜನಾ 
ನಿರ್ದೇಶಕರು, ಜಿಲ್ಲಾ ನಗರಾಭಿವೃದ್ಧಿ ಕೋಶ, ಜಿಲ್ಲಾಧಿಕಾರಿಗಳ 
ಕಾರ್ಯಾಲಯ, ಬೆಳಗಾವಿ ಇವರಿಗೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 


2)ರಾಮದುರ್ಗ ತಾಲೂಕಿನ ಕಟಕೋಳ ಗ್ರಾಮ ಪಂಚಾಯತಿಯನ್ನು 
ಪರಿವರ್ತಿಸಲು ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲ್ಲೂಕು 
ಪಂಚಾಯತಿ, ರಾಮದುರ್ಗ ಇವರು ತಹಶೀಲ್ದಾರ್‌, ರಾಮದುರ್ಗ| 
ಇವರಿಗೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. | 


